ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


: 793 


: 20-12-2021 


] p= 
ಸುಂ. ಪ್ರ ್ಸಿ 


ಅ [ರಾಜ್ಯದ ಸರ್ಕಾರಿ ಆಸತ್ರೆಗಿಗೆ 692 ತೆಜ್ಞ 
ವೈದ್ಯರ ಮತ್ತು 1048 ಸಾಮಾನ್ಯ ಕರ್ತವ್ಯ 
ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಲು 


ಅಧಿಸೂಚನೆ ಹೊರಡಿಸಿದ್ದು, ಇದರಲ್ಲಿ 
ಆಯ್ಕೆಯಾಗಿರುವ ಎಷ್ಟು ಮಂದಿ ತಜ್ಞ 
ವೈದ್ಯರು ಮತ್ತು ಸಾಮಾನ್ಯ ಕರ್ತವ್ಯ 
ವೈದ್ಯಾಧಿಕಾರಿಗಳು ಉನ್ನತ ವ್ಯಾಸಂಗದ 
ಕಾರಣ ನೀಡಿ ಕರ್ತವ್ಯಕ್ಕೆ ಹಾಜರಾಗಲು 


ನಿಗಧಿಪಡಿಸಿದ ಕೊನೆ ದಿನವನ್ನು (16 ಜೂನ್‌ 
2021 ವಿಸರಿಸಿ ಇನ್ನಷ್ಟು ಕಾಲಾವಕಾಶ 
ನೀಡುವಂತೆ ಮನವಿ ಮಾಡಿರುತ್ತಾರೆಯೇ; 
(ಸಂಪೂರ್ಣ ವಿವರ ನೀಡುವುದು) 


ಇವರ ಮನವಿಗಳನ್ನು ಪರಿಗಣಿಸಲು 
ನಿಯಮಗಳಲ್ಲಿ ಅವಕಾಶವಿದೆಯೇ; ಹಾಗಿದ್ದಲ್ಲಿ, 
ಇವರುಗಳು ಕರ್ತವ್ಯಕ್ಕೆ ಹಾಜರಾಗಲು 


ಅವಕಾಶ ಕಲ್ಲಿಸಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? (ವಿವರ ನೀಡುವುದು) 


ಕಡತ ಸಂಖ್ಯೆ: ಆಕುಕ 793 ಚುರಪ್ರ 2021 


: ಶ್ರೀ ಹೆಚ್‌.ಎಂ. ರಮೇಶ್‌ಗೌಡ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


x ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


* 


* 3% 


ಉತ್ತರ | 
ಉನ್ನತ ವ್ಯಾಸಂಗದ ಕಾರಣ ನೀಡಿ ಕರ್ತವ್ಯಕ್ಕೆ ಹಾಜರಾಗಲು | 
ನಿಗದಿಪಡಿಸಿದ ಕೊನೆ ದಿನವನ್ನು ವಿಸ್ತರಿಸಿ ಇನ್ನಷ್ಟು 
ಕಾಲಾವಕಾಶ ನೀಡುವಂತೆ 03 ತಜ್ಞ ವೈದ್ಯರು ಮತ್ತು 16 


ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು ಮನವಿ; 
ಮಾಡಿರುತ್ತಾರೆ. 

ಕರ್ನಾಟಕ ಸಿವಿಲ್‌ ಸೇವಾ (ಸಾಮಾನ್ಯ ನೇಮಕಾತಿ) 
ನಿಯಮಗಳು 1977 ರ ನಿಯಮ 1802) ರನ್ವಯ! 
ಮನವಿಗಳನ್ನು ಪರಿಗಣಿಸಲು ನಿಯಮಗಳಲ್ಲಿ | 
ಅವಕಾಶವಿದ್ದು, ವೈದ್ಯರ ಮನವಿಗಳನ್ನು ಪರಿಗಣಿಸಿ 
ಕರ್ತವ್ಯಕ್ಕೆ ಹಾಜರಾಗಲು ಅವಕಾಶ ಕಲ್ಪಿಸಲು | 
ಕಾಲಾವಧಿಯನ್ನು ವಿಸ್ತರಿಸಲಾಗಿದೆ. 

ಷಾ NN 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


